ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


933 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ 
(ಸೈಫಳೀಯ ಸಂಸ್ಥೆಗಳ ಕ್ಲೇತು) 


28.09.2020 


ಉತ್ತರಿಸಬೇಕಾದ ಸಚಿವರು ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ 
ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಜೈವಿಕ 
y ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಉನ್ನತ kn 
ಜೀವನೋಪಾಯ ಸಚಿವರು 
ಪ್ರಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ಐ.ಟಿ.ಬಿ.ಟಿ ಕಂಪನಿಗಳು ಕೇವಲ ರಾಜ್ಯದಲ್ಲಿ ಐ.ಟಿ.ಬಿ.ಟಿ ಕಂಪನಿಗಳು 
ನಗರ ಪ್ರದೇಶಗಳಲ್ಲೇ ಸ್ಥಾಪನೆಯಾಗುತ್ತಿರುವುದು [ಕೇವಲ ನಗರ ಪ್ರದೇಶಗಳಿಗೆ 
ಸರ್ಕಾರದ ಗಮನಕೆ, ಬಂದಿದೆಯೇ; 


ಆ) ರಾಜ್ಯದಲ್ಲಿ ಐ.ಟಿ.ಬಿ.ಟಿ ಕಂಪನಿಗಳು ಕೇವಲ 
ನಗರ ಪ್ರದೇಶಗಳಿಗೆ ಸೀಮಿತವೆ, ಗ್ರಾಮೀಣ 


ಭಾಗದಲ್ಲಿ ಕಂಪನಿಗಳನ್ನು 
ಪ್ರಾರಂಭಿಸಬಾರದೆಂದು ಸರ್ಕಾರದ 
ಯಾವುದಾದರೂ ಮಾನದಂಡವಿದೆಯೇ? 
(ಮಾನದಂಡವಿದ್ದಲ್ಲಿ ಸಂಪೂರ್ಣ ಮಾಹಿತಿ 
ನೀಡುವುದು) 


ಸೀಮಿತವಾಗಿರುವುದಿಲ್ಲ. 


ಗ್ರಾಮೀಣ ಭಾಗದಲ್ಲಿ ಕಂಪನಿಗಳನ್ನು 
ಪ್ರಾರಂಭಿಸಬಾರದೆಂದು ಸರ್ಕಾರದಿಂದ 
ಯಾವುದೇ ಮಾನದಂಡ ಇರುವುದಿಲ್ಲ. 


ಸಂಖ್ಯೆ: ಐಟಿಬಿಟಿ 47 ಎಲ್‌ ಸಿಎ೦ 2020 


ವಿದ್ಯನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ನಾನ ಮತ್ತು ತಂತ್ರಜ್ಞಾನ ಸಚಿವರು. 


(ಡಾ || ಅಶ್ವಥ್‌ NES . ಎನ್‌)” 
ಉಪಮುಖ್ಯಮಂತಿಗಳು ಹಾಗೂ 


[a 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಮಳೀಯ 


ಸಂಸ್ಥೆಗಳ ಕ್ಲೇತು) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ :933 ಕೆ ಪೂರಕ ಟಿಪ್ಪಣಿ 


ರಾಜ್ಯದಲ್ಲಿ ಐ.ಟಿ.ಬಿ.ಟಿ ಕಂಪನಿಗಳು ಕೇವಲ ನಗರ ಪ್ರದೇಶಗಳಲ್ಲಿ ಅದು 


ಮುಖ್ಯವಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿರುತ್ತದೆ. ಉದ್ಯಮಗಳು ರಾಜ್ಯದ ಇತರೆ ಪ್ರದೇಶಗಳಲ್ಲೂ ಸ್ಥಾಪನೆಯಾಗುವುದಕ್ಕೆ 
ಅನುಕೂಲವಾಗುವಂತೆ ಈಗಾಗಲೇ ಸರ್ಕಾರವು ದಿನಾ೦ಕ: 07.09.2020ರಂದು ಪ್ರಕಟಿಸಿದ 
ಹೊಸ ಮಾಹಿತಿ ತಂತ್ರಜ್ನಾನ ನೀತಿ 2020-25 ರನ್ನಯ ಇತರೆ ಪ್ರದೇಶಗಳಲ್ಲಿ ಮಾಹಿತಿ 
ತಂತ್ರಜ್ಞಾನ ವಲಯದ ಅಭಿವೃದ್ದಿಗಾಗಿ ಮೂಲಸೌಕರ್ಯ ಅಭಿವೃದ್ಧಿ ಮಾರುಕಟ್ಟೆ 
ಅಭಿವೃದ್ಧಿ, ಸಂಶೋಧನೆ ಅಭಿವೃದ್ದಿ, ಬೆಂಬಲ ಕಾರ್ಮಿಕ ಸಂಬಂಧಿತ ಪ್ರೋತ್ಲಾಹಕಗಳು 
ಇತ್ಯಾದಿ ರಿಯಾಯಿತಿಗಳನ್ನು ಪ್ರಕಟಿಸಿದೆ. 


ಅದೇ ರೀತಿ ಜೈವಿಕ ತಂತ್ರಜ್ಞಾನ ವಲಯದ. ಅಭಿವೃದ್ಧಿಗಾ ಗಿಯೂ ಜೈವಿಕ 


: ತಂತ್ರಜ್ಞಾನ ನೀತಿ 2017-2022 ರಲ್ಲಿ ಉಪಘಫಟಕಕ್ಕೆ ಸಬ್ಬಿಡಿ, ರೂ.1ಲಕ್ಷದವರೆಗೆ 


ಯೋಜನೆಯ ಕಾರ್ಯಯೋಜನೆ ತಯಾರಿಕೆಯ ವೆಚ್ಜಿದ ಮರುಪಾಪತಿ, 
ಸಂಶೋಧನಾಭಿವೃದ್ಧಿ ಘಟಕಗಳಿಗೆ ವಿದ್ಯುತ್‌ ದರಗಳಲ್ಲಿ ರಿಯಾಯಿತಿ; ತಂತ್ರಜ್ನಾನ 
ಉನ್ನತೀಕರಣಕ್ಕಾಗಿ ಪಡೆದುಕೊಂಡ ಗರಿಷ್ಟ ರೂ.5000 ಲಕ್ಷಗಳವರೆಗಿನ ಸಾಲದ 
ಬಡ್ಡಿಯಲ್ಲಿ ಸಬ್ಬಿಡಿ, 150/BI1S/NABL/GMP/GLP ಪ್ರಮಾಣೀಕರಣಗಳನ್ನು ಪಡೆಯಲು 
ಆರ್ಥಿಕ ಸಹಾಯ, ಭಾರತದಲ್ಲಿ ಮತ್ತು ವಿದೇಶದಲ್ಲಿ ಪೇಟೆಂಟ್‌ ನೋಂದಣಿಗಾಗಿ ಆರ್ಥಿಕ 
ಸಹಾಯ, ಅಂತರಾಷ್ಟೀಯ ಮಾರ್ಕೆಟಿಂಗ್‌ ಪ್ರಚುರ ಕಾರ್ಯಕೃಗೋಳ್ಳಲು ಮಾರ್ಕೆಟಿಂಗ್‌ . 
ಪ್ರೋತ್ಸಾಹಕ ಇತ್ಯಾದಿಗಳನ್ನು ಪ್ರಕಟಿಸಲಾಗಿದೆ. 


ರಾಜ್ಯದ : ಬೇರೆ ಬೇರೆ ಜಿಲ್ಲೆಗಳ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಕ್ಕೆ 
ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಹುಬ್ಬಳ್ಳಿ ಶಿವಮೊಗ್ಗ ಹಾಗೂ 
ಕೆಲಬುರ್ಗಿಗಳಲ್ಲಿ ಸರ್ಕಾರದ ವತಿಯಿಂದ ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ ಗಳನ್ನು 
ಸ್ಮಾಪಿಸಲಾಗಿರುತ್ತದೆ. ವಿದ್ಯಾರ್ಥಿಗಳನ್ನು ಉದ್ದಿಮೆದಾರರನ್ನಾಗಿ ಮಾಡುವ ದಿಸೆಯಲ್ಲಿ 
ರಾಜ್ಯದ 18 ಜಿಲ್ಲೆಗಳಲ್ಲಿರುವ ಕಾಲೇಜು/ಸಂಸ್ಥೆಗಳಲ್ಲಿ ನಾವೀನ್ಯತೆ ಹಾಗೂ 
ಆವಿಷ್ಕಾರಗಳನ್ನು ಅಭಿವೃದ್ದಿ ಪಡಿಸಲು 30 New Age ‘Incubation Centres 
(NAIN)ಗಳನ್ನು ಸ್ಥಾಪಿಸಲಾಗಿದೆ. ಅಲ್ಲದೇ ಇನ್ನೂ 9 ಕಾಲೇಜುಗಳಲ್ಲಿ ಸದರಿ ಸೆಂಟರ್‌ 
ಗಳನ್ನು ಸ್ಥಾಪಿಸಲು ಕ್ರಮಕ್ಕೆ ಗೊಳ್ಳಲಾಗುತ್ತಿದೆ. ಮೈಸೂರಿನ ಹೆಬ್ಬಾಳದ ಹೂಟಿಗಳ್ಳಿಯಲ್ಲಿ 
ಎಲೆಕ್ಸಾನಿಕ್ಸ್‌ ಉದ್ಯಮಕ್ಕೆ ಅನುಕೂಲವಾಗುವಂತೆ Brownfield ESDM Cluster ನ್ಹು 
ಸ್ಥಾಪಿಸಲಾಗಿದೆ. ಮಂಗಳೂರು, ಬೆಳಗಾವಿ, ಮೈಸೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ 
ತಂತ್ರಜ್ಞಾನ ಕಂಪನಿಗಳ ಉಪಯೋಗಕ್ಕಾಗಿ ಐಕೆಪಿ ಸಂಸ್ಥೆಯ ವತಿಯಿಂದ K-Tech 


Innovation Hub 255 .‘Common Instrumentation Facility ೮ನ) “ೌಲಭ್ಯವನ್ನು : 
ಸರ್ಕಾರದ ವತಿಯಿಂದ ಸ್ಥಾಪಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ, LS! Incubation Céಗtre ಮತ್ತು 
.ESDM Brownfield Cluster ನ್ನು ಸ್ಥಾಪಿಸಲಾಗಿದೆ. 


ಮುಂದುವರೆದು, ಜೈವಿಕ ತಂತ್ರಜ್ಞಾನ ವಲಯಕ್ಕಾಗಿ ಬಾಗಲಕೋಟೆಯಲ್ಲಿ Centre 
- for Biotechnologhy Research. ಹಾಗೂ C೯ ಕೇಂದ್ರವನ್ನು ಸಹ ಸ್ಥಾಪಿಸಲಾಗಿದೆ. . 
ಧಾರವಾಡದಲ್ಲಿ A Incubation Centre ಹಾಗೂ C೯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 
ಮೈಸೂರಿನ c೯TRI ಆವರಣದಲ್ಲಿ Nutra-Nutri Phyto Pharmaceutical (N2P2) Incubation 
ಹಾಗೂ 0೯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಬೀದರ್‌ನಲ್ಲಿ Technology Business Incubator. 
(18) ನ್ನು ಸ್ಥಾಪಿಸುವ ಉದ್ದೇಶವಿದೆ. 


ಇ.ಎಸ್‌.ಡಿ.ಎಂ. . ವಲಯವು" ವಿಸಾರಗೊಳ್ಳಲು, ಉನ್ನತೀಕರಣಕ್ಸ್ಕೊಳಪಡಲು, 
ಸ್ಥಳಾಂತರಿಸಲು ಅಥವಾ ಇನ್ಯಾವುದೇ - ಮೂಲಕ್ಕು.ತಮ್ಮ ಕಾರ್ಯಾಚರಣೆಗಳನ್ನು 
ಸ್ಥಾಪಿಸಿಕೊಳ್ಳಲು ಸದಾವಕಾಶಗಳಿಗಾಗಿ ಕಾಯುತ್ತಿರುವ ವಿದ್ಯನ್ಮಾನ ತಯಾರಕಾ 
ಘಟಕಗಳನ್ನು ಆಕರ್ಷಿಸಲು "ಇ.ಎಸ್‌.ಡಿ.ಎಂ. ವಲಯಕ್ಕಾಗಿ ವಿಶೇಷ ಪ್ರೋತ್ಸಾಹಕಗಳ 
ಯೋಜಸನೆ"ಯನ್ನು ದಿನಾಂಕ: 07.09.2020 ರಂದು ಘೋಷಿಸಲಾಗಿದೆ. ಇದರನ್ವಯ 
ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳ ವ್ಯಾಪ್ತಿಯ ಹೊರಗಡೆ 
ಸ್ಥಾಪಿಸಲಾಗುವ ಕೈಗಾರಿಕೆಗಳು ಜಮೀನಿನ ಮೇಲೆ ಶೇಕಡಾ 25%ರಷ್ಟು ಬಂಡವಾಳ 
ಹೂಡಿಕೆ ಸಹಾಯಧನವನ್ನು ಹಾಗೂ ಯಂತ್ರೋಪಕರಣಗಳ ಮೇಲೆ ಶೇಕಡಾ 20%ರಷ್ಟು 
ಸಿರಾಯಧನನನ್ನು ಪಡೆಯಲು ಅರ್ಹವಾಗಿರುತ್ತವೆ. 


